ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ 


ಸಡಸ್ಯಠ ಹೆಸರು 
ಉತ್ತೆರಿಸುವ ದಿನಾಂಕ 
ಉತ್ತರಿಸುವೆ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


: 240 (323) 
:. ಶ್ರೀಮತಿ ಭಾರತಿಶೆಟ್ಟಿ (ನಾಮನಿರ್ದೇಶನ ಹೊಂದಿದವರು) 
: 03-02-2021 

: ಉಪ ಮುಖ್ಯ ಮಂತ್ರಿಗಳು ಹಾಗೂ ಲೋಕೋಪಯೋಗಿ 


ಕ್ರಸ ಪ್ರಶ್ನೆಗಳು ಉತ್ತರಗಳು £ 
ಅ. | ಕಾಮಗಾರಿ." 2004ರಲ್ಲಿ ಯಾವುದೇ ಕಾಮಗಾರಿ ಗುಣನಿಯಂತ್ರಣ ಕಾರ್ಯಪಡೆ 
ನಿಯಂತ್ರಣ ರಚನೆಯಾಗಿರುವುದಿಲ್ಲ. | 
ಕಾರ್ಯಪಡೆಯು ಕಾಮಗಾರಿಗಳ ಗುಣನಿಯಂತ್ರಣ ಕಾರ್ಯಪಡೆಯನ್ನು ಸರ್ಕಾರದ ಆದೇಶ ಸಂಖ್ಯೆ 
| 2004ರಲ್ಲಿ ಸಲ್ಲಿಸಿದ | ಲೋಇ:64:ಇಎಪಿ:2008' ದಿನಾಂಕ ೦3-1-2008ರಲ್ಲಿ ಡಾ. ಸಿಎಸ್‌ ವಿಶ್ವನಾಥ್‌ 
ವರದಿಯ | ಇವರ ಅಧ್ಯಕ್ಷತೆಯಲ್ಲಿ ಸೃಜಿಸಲಾಗಿದೆ. ಈ ಕಾರ್ಯಪಡೆಯು ಮಧ್ಯಂತರ ಶಿಫಾರಸ್ಸು 
ಶಿಫಾರಸ್ಸುಗಳನ್ನು ವರದಿಯನ್ನು ದಿನಾಂಕ 12-09-2012ರಂದು ಸಲ್ಲಿಸಿರುತ್ತದೆ. 
ಜಾರಿಗೆ ತದನಂತರ ಸರ್ಕಾರದ ಆದೇಶ ಸಂಖ್ಯೆ ಲೋಇ 12 ಇಎಪಿ 2013 ದಿನಾಂಕ 
ತರಲಾಗಿದೆಯೇ? 13-10-2014ರಲ್ಲಿ ಈ ಕಾರ್ಯಪಡೆಯನ್ನು ಡಾ. ಬಿ.ಆರ್‌. ಶ್ರೀನಿವಾಸ ಮೂರ್ತಿ ಇವರ 
ಹಾಗಿದ್ದಲ್ಲಿ, ಜಾರಿಗೆ | ಅಧ್ಯಕ್ಷತೆಯಲ್ಲಿ ಪುನರ್‌ ರಚಿಸಲಾಗಿದೆ. 
ತಂದಿರುವ ಆದ್ದರಿಂದ ಡಾ. ಸಿ.ಎಸ್‌. ವಿಶ್ವನಾಥ್‌ ಇವರೆ ಅಧ್ಯಕ್ಷತೆಯಲ್ಲಿ ಸಲ್ಲಿಸಿದ್ದ ಮಧ್ಯಂತರ 


ಫಿಫಾರಸ್ಸುಗಳ ವಿವರ 


ನೀಡುವುದು: . 
ಆ. T ಜಾರಿಗೆ 
ತರಲಾಗದಿರುವ 
ಶಿಫಾರಸ್ಸುಗಳು. 


ಕಾರಣಗಳೇನು? 


ಯಾವುವು? ಇದಕ್ಕೆ 


[a 


ವರದಿಯ ಶಿಫಾರಸ್ಸುಗಳ ಅನುಷ್ಠಾನದ ಬಗ್ಗೆ ಯಾವುದೆ ಪ್ರತ್ಯೇಕ ಕ್ರಮ 
ವಹಿಸಿರುವುದಿಲ್ಲ.' ಈ ಶಿಫಾರಸ್ಸಿನಲ್ಲಿ 40 ಆಡಳಿತಾತ್ಮಕ ಶಿಫಾರಸ್ಸು ಹಾಗೂ 43 
ತಾಂತ್ರಿಕ ಶಿಫಾರಸ್ಸುಗಳು ಒಳಗೊಂಡಿರುತ್ತದೆ. ಹಾಗೂ ಈ ವರದಿಯ 
ಶಿಫಾರಸ್ಸುಗಳು ವಿವಿಧ ಇಲಾಖೆಗಳಾದ ಲೋಕೋಪಯೋಗಿ, -ಜಲಸಂಪನ್ಮೂಲ | 
ಹಾಗೂ ನಗರಾಭಿವೃದ್ಧಿ ಇಲಾಖೆಗಳಿಗೆ ಅನ್ವಯಿಸುತ್ತಿದ್ದು, ಪ್ರಸ್ತುತ ಈ ಮಧ್ಯಂತರ | 
ವರದಿಯ . ಶಿಫಾರಸ್ಸುಗಳನ್ನು ಚಾಲ್ತಿಯಲ್ಲಿರುವ ನಿಯಮಾವಳಿಗಳು, ಸಂಪನ್ಮೂಲ | 
ಲಭ್ಯತೆ, ಮುಂತಾದ ಅಂಶಗಳನ್ನು ಪರಿಶೀಲಿಸಿ ಜಾರಿಗೆ ತರಲು ಕ್ರಮ] 
ವಹಿಸಲಾಗುವುದು. | 


ಸಂಖ್ಯೆ: ಲೋಇ 05 ಆರ್‌ಡಿಎಫ್‌ 2021 


(ಗೋವಿಂದ.ವಂ.ಕಾರಜೋಳ) 
ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಲೋಕೋಪಯೋಗಿ ಸಚಿವರು 


